CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜನವರಿ ೧, ೨೦೦೪ (ಪುಷ್ಕ ೧೧, ಶಕ ವರ್ಷ ೧೯೨೫) ಸಂಚಿಕೆ ೦೧ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌(ತು) 23: 98-99 ದಿನಾಂಕ: 12ನೇ ಡಿಸೆಂಬರ್‌ 2003 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, 
ಬೆಂಗಳೂರು ಇವರಿಂದ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು ದಿನಾಂಕ: 18.10.2001 ರಂದು ಕರ್ನಾಟಕ ರಾಜ್ಯಪತ್ರದ ಪುಟ 631 
ರಿಂದ 633 ವರೆಗೆ ಭಾಗ-6 ರಲ್ಲಿ ಹಾಡೋನಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ 
ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಯಡಿಯೂರು 
ತಾಲ್ಲೂಕು: ಕುಣಿಗಲ್‌ ಗ್ರಾಮ: ಹಾಡೋನಹಳ್ಳಿ 
ಕ್ರಮ ಸಂಖ್ಯೆ ಕಾಯಿದೆ 1894 ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
2 3 4 5 6 7 
9 17:11 ಖುಷ್ಕಿ 0-15 17:11 ಖುಷ್ಕಿ 1-15 
ಖರಾಬ್‌ 0-01 ಖರಾಬು 0-01 
ವಿಶೇಷ ಭೂ ಸ್ಟಾಧೀನಾಧಿಕಾರಿ, 
ಪಿ.ಆರ್‌. 334 ಹೇಮಾವತಿ ನಾಲಾವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌: 29: 2003-04 ದಿನಾಂಕ: 11ನೇ ಡಿಸೆಂಬರ್‌ 2003 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 
41: 02-03 ದಿನಾಂಕ: 16.11.02 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ 
ಅಧಿಸೂಚನೆಯು ದಿನಾಂಕ: 12.12.02 ರ ಕರ್ನಾಟಕ ರಾಜ್ಯ ಪತ್ರದ ಪುಟ 666 ರಿಂದ 671 ವರೆಗೆ ಭಾಗ-6 ರಲ್ಲಿ ಕನ್ನೇನಹಳ್ಳಿ, ವಕ್ಕೋಡಿ 
ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ರದ್ದುಪಡಿ ಮಾಡಲಾಗಿದೆ. 


(೧) 


೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೦೪ ಭಾಗ - ೬ 





















































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಬೆಳ್ಳಾವಿ 
ತಾಲ್ಲೂಕು: ತುಮಕೂರು ಗ್ರಾಮ: ಕನ್ನೇನಹಳ್ಳಿ, ವಕ್ಕೋಡಿ 
ಕ್ರಮ ಸಂಖ್ಯೆ 4 (1)ರಂತೆ ಪ್ರಕಟವಾಗಿರುವುದು ರದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಗ್ರಾಮ: ವಕ್ಕೋಡಿ 
11 39:3ಎ2 ಖುಷ್ಕಿ 0-02 39:3ಎ2 ಖುಷ್ಕಿ 0-02 
13 38:1 ಖುಷ್ಕಿ 0-05 38:1 ಖುಷ್ಕಿ 0-05 
ಖರಾಬ್‌ 0-01 ಖರಾಬ್‌ 0-01 
14 38:2ಬಿ ಖುಷ್ಕಿ 0-01 38:2ಬಿ ಖುಷ್ಕಿ 0-01 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 336 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌: 29: 2003-04 ದಿನಾಂಕ: 11ನೇ ಡಿಸೆಂಬರ್‌ 2003 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌ 
41: 02-03 ದಿನಾಂಕ: 16.11.02 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ 
ಅಧಿಸೂಚನೆಯು ದಿನಾಂಕ: 12.12.02 ರ ಕರ್ನಾಟಕ ರಾಜ್ಯ ಪತ್ರದ ಪುಠ 666 ರಿಂದ 671 ವರೆಗೆ ಭಾಗ-6 ರಲ್ಲಿ ಕನ್ನೇನಹಳ್ಳಿ, ವಕ್ಕೋಡಿ 
ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ; ತುಮಕೂರು ಹೋಬಳಿ: ಬೆಳ್ಳಾವಿ 
ತಾಲ್ಲೂಕು: ತುಮಕೂರು ಗ್ರಾಮ: ಕನ್ನೇನಹಳ್ಳಿ, ವಕ್ಕೋಡಿ 
ಕ್ರಮ ಸಂಖ್ಯೆ 4 (1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
1 ಗ್ರಾಮ: ಕನ್ನೇನಹಳ್ಳಿ 
17:1 ಖುಷ್ಕಿ 0-34 17:1 ಖುಷ್ಕಿ 0-34 
17:2 
17:3 
3 19 ಖುಷ್ಕಿ 0-08 19 ಖುಷ್ಕಿ 0-10 
ಖರಾಬ್‌ 0-02 
5 10:1 ಖುಷ್ಕಿ 1-06 10:1 ಭಾಗಾಯ್ತು 1-00 
15 11:2ಎ ಚ 0-04 11:2ಎ ಖುಷ್ಕಿ 0-06 
6 12 ಭಾಗಾ 0-24 12:1 ಭಾಗಾ 0-13 
12:2 ಭಾಗಾ 0-11 
11 1:2 ಖುಷ್ಕಿ 0-13 1:2 ಖುಷ್ಕಿ 0-22 
12 1:4 ಖುಷ್ಕಿ 0-24 1:4 ಖುಷ್ಕಿ 0-19 
13 1:5 ಖುಷ್ಕಿ 0-20 15 ಖುಷ್ಕಿ 0-17 
ಗ್ರಾಮ: ವಕ್ಕೋಡಿ 
2 5 ಖುಷ್ಕಿ 0-12 5 ಖುಷ್ಕಿ 0-12 
ಖರಾಬ್‌ 0-03 
9 39:2ಎ ಖುಷ್ಕಿ 0-18 34:2ಎ ಖುಷ್ಕಿ 0-21 
10 39:3ಎ1 ಖುಷ್ಕಿ 0-14 34:3ಎ1 ಖುಷ್ಕಿ 0-24 





























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೦೪ ೩ 


















































1 2 3 4 5 6 7 
12 39:1 ಖುಷ್ಕಿ 1-05 39:1 ಖುಷ್ಕಿ 0-37 
19 63:1 ಖುಷ್ಕಿ 0-08 63:3 ಖುಷ್ಕಿ 0-071 
63:4 ಖುಷ್ಕಿ 0-0% 
29 83:1 ಖುಷ್ಕಿ 0-03 83:3 ಖುಷ್ಕಿ 0-03 
35 98:1ಬಿ ಖುಷ್ಕಿ 0-20 98:1ಬಿ ಖುಷ್ಕಿ 0-25 
ಖರಾಬ್‌ 0-01 
36 99:1 ರಿಂದ ಖುಷ್ಕಿ 1-15 99:1 ಖುಷ್ಕಿ 0-0 
99:7 99:7 ಖುಷ್ಕಿ 0-13 
99:6 ಖುಷ್ಕಿ 0-12 
99:5 ಖುಷ್ಕಿ 0-08 
99:4 ಖುಷ್ಕಿ 0-04 

ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 337 ತುಮಕೂರು ಜಿಲ್ಲೆ, ತುಮಕೂರು. 
ಉಪವಿಭಾಗಾಧಿಕಾರಿಗಳು ಮತ್ತು ಭೂಸ್ತಾಧೀನಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು 
ಅಧಿಸೂಚನೆ 


ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರನ್ವಯ ಕ್ರಮಾಂಕ: ಎಲ್‌ಎಸಿ:7019-7030:02-03 
ಕರ್ನಾಟಕ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂ: 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸಂಗ್ರಹಣ 
ಅಧಿನಿಯಮವು (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16()ರ ಮೇರೆಗೆ ಈ ಉದ್ದೇಶಕ್ಕಾಗಿ ಅಂದರೆ 
ಕೆ. ಪಾಲಸಂದ್ರಗ್ರಾಮ ದಿಂದ ಹೊನ್ನುಡಿಕೆಗೆ ಹೋಗುವುದಕ್ಕಾಗಿ ಸಾರ್ವಜನಿಕ ರಸ್ತೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದ್ದವು ಕಾರ್ಯದರ್ಶಿ 
ಕೆ. ಪಾಲಸಂದ್ರ ಗ್ರಾಮಪಂಚಾಯಿತಿ ತುಮಕೂರು ತಾಲ್ಲೂಕು ಇವರಿಗೆ ತಹಶೀಲ್ದಾರ್‌ ತುಮಕೂರು ತಾಲ್ಲೂಕು ಇವರ ಪರವಾಗಿ 
ರಾಜಸ್ವನಿರೀಕ್ಷಕರು ಗೂಳೂರು ಹೋಬಳಿ ತುಮಕೂರು ತಾಲ್ಲೂಕು ಇವರು ಭೂಸ್ವಾಧೀನಪಡಿಸಿದ ಅನುಸೂಚಿಯಲ್ಲಿ ಕಂಡಂತೆ ಜಮೀನನ್ನು 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1)ರಂತೆ ಅಧಿಕೃತವಾಗಿ ಸುಬರ್ದುವಹಿಸಿ ಕೊಡಲಾಗಿದೆ ಎಂದು ಘೋಷಿಸಿದೆ. 


















































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಗೂಳೂರು 
ತಾಲ್ಲೂಕು: ತುಮಕೂರು ಗ್ರಾಮ: ಕೆ. ಪಾಲಸಂದ್ರ, 
ಮಂಚಗೊಂಡನಹಳ್ಳಿ, ಗಂಗಸಂದ್ರ. 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ಸುಬರ್ದುನೀಡಿದ ದಿನಾಂಕ: 
ಕೆ. ಪಾಲಸಂದ್ರ 

1 39:7 ಖುಷ್ಕಿ 0-03), 0-07 14-11-2003 

2 38 8 0-01 0-01 14-11-2003 

3 37:5 0-04 0-08 25-7-2003 

4 37:4 ಕ 0-11 0-22 25-7-2003 

ಮಂಚಗೊಂಡನಹಳ್ಳಿ 

1 105:3 ಖುಷ್ಕಿ 0-05 0-13 25-7-2003 

ಚ 105:4 5 0-04 0-10 25-7-2003 

3 105:5 > 0-04 0-10 25-7-2003 

4 105:6 ಗ 0-04 0-10 25-7-2003 

5 105:7 5 0-09 0-23 25-7-2003 

6 102 ಖರಾಬು 1-05 - 25-7-2003 

ಡೆ 103 ಸ್ನ 0-25 - 25-7-2003 

ಗಂಗಸಂದ್ರ 
1 1 ಖುಷ್ಕಿ 0-09 0-27 25-7-2003 


























೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೦೪ ಭಾಗ - ೬ 












































ಘೋಷ್ಟಾರೆ 

ಖುಷ್ಕಿ ಖರಾಬು ಒಟ್ಟು ಎ.ಗುಂ ಆಕಾರ 
1) |ಕೆ. ಪಾಲಸಂದ್ರ 00-19 ಹ 00-19 00-38 
2) ಮಂಚಗೊಂಡನಹಳ್ಳಿ 00-26 1-30 2-16 00-66 
3) ಗಂಗಸಂದ್ರ 00-09 0-07 00-27 
01-14 1-30 3-04 01-31 

ಉಪವಿಭಾಗಾಧಿಕಾರಿಗಳು, 

ಪಿ.ಆರ್‌. 339 ತುಮಕೂರು ಉಪವಿಭಾಗ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 28/2003-04 ದಿನಾಂಕ: 15ನೇ ಡಿಸೆಂಬರ್‌ 2003 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ:ಎಲ್‌ಎಕ್ಕೂಎಸ್‌ಆರ್‌ 40: 
2002-03 ದಿನಾಂಕ: 16.11.2002 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ 
ಅಧಿಸೂಚನೆಯು ದಿನಾಂಕ: 5.12.2002 ರ ಕರ್ನಾಟಕ ರಾಜ್ಯ ಪತ್ರದ ಪುಟ 652 ರಿಂದ 656 ವರೆಗೆ ಭಾಗ-6 ರಲ್ಲಿ ಹಳೇಗುಬ್ಬಿ ಗ್ರಾಮದ 
ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 

































































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ನಿಟ್ಟೂರು:ಚೇಳೂರು 
ತಾಲೂಕು: ಗುಬ್ಬಿ ಗ್ರಾಮ: ಹಳೇಗುಬ್ಬಿ ಎಂಎಂಎ ಕಾವಲು 
ಕ್ರಮ ಸಂಖ್ಯೆ 4 (1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
1 ಗ್ರಾಮ: ಹಳೇಗುಬ್ಬಿ 
1 57:3 
57:12 
57:11 ಖರಾಬು 2-10 57 ಖರಾಬ್‌ 2-10 
57:13 (ಖುಷ್ಕಿ) (ಖುಷ್ಕಿ) 
57:14 
57:15 
57:17 
ದುರಸ್ತಿಯಂತೆ 
2 61:1 ಖರಾಬು 3-00 118 ಖುಷ್ಕಿ 0-11 
61:2 ಖುಷ್ಕಿ ಖರಾಬು 0-01 
61:3 122 ಖುಷ್ಕಿ 0-09 
123 ಖುಷ್ಕಿ 0-14 
124 ಖುಷ್ಕಿ 0-09 
ಖರಾಬು 0-01 
125 ಖುಷ್ಮಿ 0-07 
ಗ್ರಾಮ: ಮಣ್ಣೀಮರಿಅಮೃತಮಹಲ್‌ ಕಾವಲು 
3 18:1 ಖುಷ್ಕಿ 0-19 18 ಖುಷ್ಕಿ 0-15 
18:2 
18:3 
10 50:1 ಖುಷ್ಕಿ 0-28 50:1 ಖುಷ್ಕಿ 0-21 
50:2 ಖರಾಬು 0-02 
50:3 
50:4 
11 47 ಖುಷ್ಕಿ 0-28 47:1 ಖುಷ್ಕಿ 0-17 
47:2 ಖುಷ್ಠಿ 0-021 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 341 ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೦೪ ೫ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆ ಪ್ರಕರಣ 48 (1)ರ ಅಡಿಯಲ್ಲಿ 
ಅಧಿಸೂಚನೆ 
ಕ್ರಮಾಂಕ: ಕಂಇ 44: ಭೂಸ್ವಾಶಿ 2003 


1961ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894 ರ (1) 48ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮುಂದೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಯ ಬಗ್ಗೆ ಸದರಿ ಅಧಿನಿಯಮದ 6ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿರುವ 
ಅಧಿಸೂಚನೆ ನಂ. ಕಂಇ 32 ಭೂಸ್ತಾಶಿ 2000 ದಿನಾಂಕ: 8.2.2001 ರಲ್ಲಿ ಕರ್ನಾಟಕ ರಾಜ್ಯಪತ್ರದ ಭಾಗ-6ರ ಪುಟ ಸಂಖ್ಯೆ: 250-251 ರಲ್ಲಿ ದಿನಾಂಕ: 8.3.2001 ರಂದು ಪ್ರಕಟವಾಗಿದ್ದು ಬಸವನಗುಂಡಿ ಕೆರೆಯ 
ತೂಬು ಕಾಲುವೆಯ ಸಲುವಾಗಿ ಭೂ ಸ್ವಾಧೀನಪಡಿಸಿಕೊಂಡಿರುವುದನ್ನು ಕೈಬಿಡಲಾಗಿದೆ. 














ಅನುಸೂಚಿ 
ಜಿಲ್ಲೆ; ಶಿವಮೊಗ್ಗ ತಾಲ್ಲೂಕು: ಸಾಗರ ಹೋಬಳಿ: ತಾಳಗುಪ್ಪ ಗ್ರಾಮ: ಸೈದೂರು 
ಕ್ರಮ ಖಾತೇದಾರರ ಹೆಸರು ಅನುಭವದಾರರ ಸರ್ವೆ ತರಹೆ ಚಕ್ಕುಬಂದಿ ವಿಸ್ತೀರ್ಣ ಆಕಾರ 
ಸಂಖ್ಯೆ ಅಥವಾ ಗೇಣಿದಾರರ ನಂಬರ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ.ಗುಂ ರೂ.ಪೈ. 
ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ. 
1 2 3 4 5 6 7 8 9 10 11 
1. | ಹೊಸಕ್ಸು ದೇವಮ್ಮ ಕೋಂ ಮನ್ನಪ್ಪ | ಹೊಸಕ್ಷು ದೇವಮ್ಮ 395:1 ತರಿ 395:1 ರಲ್ಲಿ | 359:1 ರಲ್ಲಿ | 395:1ರಲ್ಲಿ | 390:2 0-01 0-13 
ಹೊಸಕ್ಲು ಫಕೀರಪ್ಪ ಬಿನ್‌ ಮನ್ನಪ್ಪ, | ಕೋಂ ಮನ್ನಪ್ಪ, ಉಳಿದಭಾಗ ಉಳಿದಭಾಗ ಉಳಿದ 
ಹೊಸಕ್ಗು ಮೈಲಪ್ಪ ಬಿನ್‌ ಮನ್ನಪ್ಪ ಹೊಸಕ್ಗು | ಹೊಸಕ್ತು ಫಕೀರಪ್ಪ ಹಾಗೂ ಕೆರೆ ಭಾಗ 
ರಾಮಪ್ಪ ಬಿನ್‌ ಮನ್ನಪ್ಪ ಹೊಸಕ್ಷು ಕನ್ನಪ್ಪ | ಬಿನ್‌ ಮನ್ನಪ್ಪ, ಹಾಗೂ ಕೆರೆ 
ಬಿನ್‌ ಮನ್ನಪ್ಪ. ಹೊಸಕ್ಷು ಮೈಲಪ್ಪ ಬಿನ್‌ 
ರಾಮಪ್ಪ ಬಿನ್‌ 
ಕನ್ನಪ್ಪ ಬಿನ್‌ ಮನ್ನಪ್ಪ 






































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿಆರ್‌. 335 ಹೆಚ್‌. ರೋಡ್ರಿಗ್ಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ಟಾ). 








ಹ್ತ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894ರ ಭೂಸ್ವಾಧೀನ ಕಾಯ್ದೆ 17 ರೊಂದಿಗೆ ಓದಲಾದ ಕಲಂ 4(1)ರ ಅಡಿ ಮಾಡಿದ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂರೈಲ್ವೆ: ಸಿಆರ್‌: 125:03-04 ದಿನಾಂಕ: 8ನೇ ಡಿಸೆಂಬರ್‌ 2003 

ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಬೇಕಾಗುವುದೆಂದು 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರಿಗೆ ಕಂಡು ಬಂದಿದ್ದು. 

ಈ ಮೂಲಕ ತಿಳಿಸುವುದೇನೆಂದರೆ, 1894ರ ಭೂ ಸ್ವಾಧೀನ ಕಾಯ್ದೆ ಕಲಂ 4 ರ ಸೌಲಭ್ಯದ ಮೇರೆಗೆ (1894ರ ಕೇಂದ್ರದ 1ನೇ ಕಾಯಿದೆ) ಕರ್ನಾಟಕ ಕಾಯಿದೆ 17ರ ತಿದ್ದುಪಡಿಯಾದಂತೆ ಸದರಿ 
ಜಮೀನುಗಳು ಮೇಲೆ ಸೂಚಿಸಿದ ವಿಶಿಷ್ಟ ಉದ್ದೇಶಕ್ಕಾಗಿ ಬೇಕಾಗಿರುತ್ತದೆ. ಮತ್ತು ಸದರಿ ಕಾನೂನಿನ ಕಲಂ 4 ರ ಉಪ ಕಲಂ (2) ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸಲು ಜಿಲ್ಲಾಧಿಕಾರಿಗಳು, ದಾವಣಗೆರೆ 
ಜಿಲ್ಲೆ, ದಾವಣಗೆರೆರವರು ಈ ಮೂಲಕ ಕಾರ್ಯಪಾಲನ ಪ್ರಾಧಿಕಾರವನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ ಇವರಿಗೆ ಕೊಟ್ಟಿರುತ್ತಾರೆ. 

ಸದರಿ ಕಾನೂನಿನ ಕಲಂ 17ರ ಉಪ ಕಲಂ (4) ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸಲು ಕರ್ನಾಟಕ ಸರ್ಕಾರವು ತನ್ನ ಪತ್ರ ಸಂಖ್ಯೆ: ಕಂ.ಇ.28:ಭೂ ಸ್ವಾಚ: 2002, ದಿನಾಂಕ: 20.12.2002 
ರಲ್ಲಿ ತುರ್ತು ವಿಧಿ ಅನ್ವಯ ಸದರಿ ಮೇಲ್ಕಾಣಿಸಿದ ಉದ್ದೇಶಕ್ಕಾಗಿ ಕಲಂ 5-ಎ ಇದರ ಕಟ್ಟುಪಾಡು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಿದ ಜಮೀನುಗಳ ಸ್ವಾಧೀನಕ್ಕೆ ಅನ್ವಯಿಸುವುದಿಲ್ಲವೆಂದು ನಿರ್ದೇಶನವಿತಿದೆ. 

ಈ ಜಮೀನು ಭೂ ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಣಿದಾರನಾಗಲೀ ಅಥವಾ ಈ ಕೆಲಸ ಮಾಡುವಲ್ಲಿ ಯಾರೂ ಬಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಈ 
ಅಧಿಸೂಚನೆ ಪ್ರಕಟಣೆಗೊಂಡ ದಿನಾಂಕದಿಂದ ಸದರಿ ಭೂ ಸ್ವಾಧೀನ ಪಡಿಸಿಕೊಳ್ಳಲಿರುವ ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವಿಸುವ, ಬದಲಾಯಿಸುವ ಅಥವಾ 
ಇನ್ನಾವುದೇ ರೀತಿಯ ಅಭಿವೃದ್ದಿ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಪೂರ್ವಾನುಮತಿ ಇಲ್ಲದೇ ಕೈಗೊಂಡಲ್ಲಿ ಭೂ ಸ್ವಾಧೀನ ಕಲಂ 24 (ಏಳನೆ ಖಂಡ)ದಂತೆ ಪರಿಹಾರ 
ಕೊಡಲು ಪರಿಗಣಿಸಲಾಗುವುದಿಲ್ಲವೆಂಬ ಮತ್ತು ಅಂತಿಮವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ, ಹೋಬಳಿ: ಚಿಗಟೇರಿ, ಗ್ರಾಮ: ನಿಲುವಂಜಿ 
ಕ್ರಮ ಖಾತೇದಾರರ ಹೆಸರು ಖಾತೆದಾರರ: ಸರ್ವೆ ಜಮೀನಿನ ಸರಹದ್ದುಗಳು ಭೂಸ್ವಾಧೀನಕ್ಕೆ ಭೂ 
ಸಂಖ್ಯೆ ಅನುಭವದಾರರ: ನಂಬರ್‌ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಕಂದಾಯ 
ಗೇಣಿದಾರರ ಜಮೀನಿನ 
ಯಣಭಾರದಾರರ ವಿಸ್ತೀರ್ಣ 
ಹೆಸರು 
1 2 3 4 5 6 7 8 9 10 11 
1. | 1) ಚನ್ನಬಸಪ್ಪ ಬಿನ್‌ ಸಿದ್ದಿಂಗಪ್ಪ ಸ್ವಂತ 38 ಖುಷ್ಕಿ ಬೆಣ್ಣೆಹಳ್ಳಿ 38 ಪೈಕಿ 38 ಪೈಕಿ 38 ಪೈಕಿ 0-76 0-60 
2) ಸಣ್ಣವೀರಪ್ಪ ಬಿನ್‌ ಸಿದ್ದಿಂಗಪ್ಪ ಗ್ರಾಮದ ಗಡಿ ಮತ್ತು 39 
3) ಪ್ರಭಾಕರ ಬಿನ್‌ ಸಿದ್ದಿಂಗಪ್ಪ 
2. 1) ಪಂಚಯ್ಯ ಬಿನ್‌ ಹೇಮಗಿರಿಯ್ಯ ಸ್ವಂತ 39:1ಎ ಖುಷ್ಕಿ 39:2 39:1 38 39:1 0-08 0-10 
2) ಕೊಟ್ರಯ್ಯ ಬಿನ್‌ ದೊಡ್ಡ ವೀರಬಸಯ್ಯ ಪೈಕಿ ಪೈಕಿ 
3. 1) ಯು. ಶೇಕ್ರಯ್ಯ ಬಿನ್‌ ಕೊಟ್ರಬಸಯ್ಯ ಸ್ವಂತ 39:2 ಖುಷ್ಕಿ 39:2 ಪೈಕಿ 39:1ಬಿ 38 39:2 ಪೈಕಿ 0-08 0-10 
2) ಗಿರಿಜಮ್ಮ ಕೋಂ ಲೇಟ್‌ ಮುದಕಯ್ಯ 
3) ಇಟ್ಟಿ ಗಂಗವ್ವ ಕೋಂ ಮರಿಕೊಟ್ರಯ್ಯ 











































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೦೪ 
1 2 3 4 5 6 7 8 9 10 11 
4. 1) ಪಂಚಯ್ಯ ಬಿನ್‌ ಹೇಮಗಿರಿಯ್ಯ ಸಂತ 39:1ಬಿ ಖುಷ್ಕಿ 39:2 39:1 38 39:ಬಿ ಪೈಕಿ 0-16 0-15 
2) ಕೊಟ್ರಯ್ಯ ಬಿನ್‌ ದೊಡ್ಡ ವೀರಬಸಯ್ಯ 
5. | ಹುಳ್ಳ ಬಸಪ್ಪನವರ ಸಿದ್ಧಪ್ಪ ಬಿನ್‌ ಸ್ವಂತ 40 ಖುಷ್ಕಿ 39 31 40 ಪೈಕಿ | 40ಪೈಕಿ 0-46 0-50 
ವೀರಭದ್ರಪ್ಪ, ನಿಲುವಂಜಿ 
6. | ಸರ್ಕಾರ ಹಳ್ಳ ಪರಂಬೋಕು ಸರ್ಕಾರ 31 ಖುಷ್ಕಿ 30 9 31 ಪೈಕಿ 31ರ ಪೈಕಿ 0-03 ವ 
7. ಬಸಪ್ಪ ಬಿನ್‌ ಸಿದ್ದಪ್ಪ ಸ್ವಂತ 10:1 ಖುಷಿ 31 9 10:1ಪೈಕಿ 10:1ಪೈಕಿ 0-35 0-30 
8. ಕುರಬರ ನಿಂಗಪ್ಪ ಸ್ವಂತ 9:2 ಖುಷ್ಮಿ 10 9:2 ಪೈಕಿ 9:2ಪೈಕಿ 9:3 0-05 0-04 
9. | ಕುರಬರ ಮಲ್ಲಪ್ಪ ಸ್ವಂತ 9:3 ಖುಷ್ಕಿ 10 ಪೃಡ್ನೇಶ್ವರ | 9:2 ಮತ್ತು | 933 ಪೈಕಿ 0-07 0-05 
ಗ್ರಾಮದ 9:3 ಪೈಕಿ 
ಗಡಿ 
10. | ಹುಳುಕ ಬಸಪ್ಪನವರ ರುದ್ರಮುನಿಯಪ್ಪ ಸ್ವಂತ 9:4 ಖುಷ್ಕಿ 10 ಪೃಡ್ನೇಶ್ವರ | 9:3 ಮತ್ತು | 9:4 ರ 0-01 ಪ 
ಬಿನ್‌ ವೀರಭದ್ರಪ್ಪ, ನಿಲುವಂಜಿ. ಗ್ರಾಮದ 9:4 ಪೈಕಿ ಪೈಕಿ 
ಗಡಿ 
ಒಟ್ಟು 2-05 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, 
ಪಿಆರ್‌. 338 ದಾವಣಗೆರೆ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 28/2003-04 ದಿನಾಂಕ: 15ನೇ ಡಿಸೆಂಬರ್‌ 2003 


ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ:ಎಲ್‌ಎಕ್ಕೂಎಸ್‌ಆರ್‌ 40: 2002-03 ದಿನಾಂಕ: 16.11.2002 ರಂತೆ ಜಿಲ್ಲಾಧಿಕಾರಿಗಳು, 
ತುಮಕೂರು ಜಿಲ್ಲೆ ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು ದಿನಾಂಕ: 5.12.2002 ರ ಕರ್ನಾಟಕ ರಾಜ್ಯ ಪತ್ರದ ಪುಟ 652 ರಿಂದ 656 ವರೆಗೆ ಭಾಗ-6 ರಲ್ಲಿ ಎಂ.ಎಂ.ಎ. ಕಾವಲು 
ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಚೇಳೂರು 
ತಾಲೂಕು: ಗುಬ್ಬಿ ಗ್ರಾಮ: ಎಂ.ಎಂ.ಎ. ಕಾವಲು 
ಕ್ರಮ ಸಂಖ್ಯೆ 4 (1)ರಂತೆ ಪ್ರಕಟವಾಗಿರುವುದು ರದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ ತರಹೆ ವಿಸ್ತೀರ್ಣ 
2 3 4 ವಿ 6 7 
66 ಖುಷ್ಮಿ 0-28 66 ಖುಷ್ಮಿ 0-28 
ಜಿಲ್ಲಾಧಿಕಾರಿಗಳು, 


ಪಿಆರ್‌. 342 


ತುಮಕೂರು ಜಿಲ್ಲೆ, ತುಮಕೂರು. 








೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯುಎಸ್‌ಆರ್‌ 16:2003-04 ದಿನಾಂಕ: 7ನೇ ನವೆಂಬರ್‌ 2003 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನು ಬೆಂಗಳೂರು ಮಹಾನಗರ ಪಾಲಿಕೆಯ ಪರವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ.97 ಮಠದಹಳ್ಳಿ ಆದಿ ಕಬೀರ್‌ ಆಶ್ರಮ ರಸ್ತೆ 
ಆಸ್ತಿ ಸಂಖ್ಯೆ 26 ಮತ್ತು 33ರಲ್ಲಿ 60610 ಚದರ ಅಡಿ ಜಮೀನನ್ನು ರಸ್ತೆ ಅಗಲಪಡಿಸುವ ಉದ್ದೇಶಕ್ಕೆ ಬೇಕಾಗಬಹುದೆಂದು ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಬೆಂಗಳೂರು ಇವರಿಗೆ ಕಂಡು 
ಬಂದಿರುವುದರ ಮೇರೆಗೆ. 

1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಮತ್ತು 1894ನೇ ಇಸವಿಯಲ್ಲಿ 
ತಿದ್ದುಪಡಿಯಾದ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ನೇ ಪ್ರಕರಣದಿಂದ ವಿಹಿತವಾದ ಅಧಿಕಾರಿಗಳನ್ನು ಉಪಯೋಗಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 
3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಮತ್ತು ಸಿಬ್ಬಂದಿವರ್ಗದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 4(1)ರ ಪ್ರಕಾರ ತಿಳಿಯಪಡಿಸುವುದೇನೆಂದರೆ ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ 
ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಣೆಯಾದ ದಿನಾಂಕದಿಂದ 30(ಮೂವ್ವತ್ತು) ದಿನಗಳೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ 
ಅಧಿನಿಯಮ (ಸಿ) ಭೂಸ್ವಾಧೀನ ಕಾಯ್ದೆ 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರು ಪ್ರಕಾಶನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ 
ಮಾಡಲಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ಸದರಿ ಜಮೀನಿನ ಅಧಿಕೃತ ಭೂಸ್ವಾಧೀನಕ್ಕಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ 
ಮೋಜಿಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಯನ್ನುಂಟುಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ 
ಕೊಡಲಾಗಿದೆ. ಸದರಿ ಜಮೀನಿನಲ್ಲಿ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಥವಾ ಯಾವೊಂದು 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ 
ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕಾಶೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಕಾರ್ಯಾಲಯದಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ಬೆಂಗಳೂರುನಗರ ಬೆಂಗಳೂರು: ಉತ್ತರ ತಾಲ್ಲೂಕು ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ನಂ 97 ಮಠದಹಳ್ಳಿ 
ಆದಿಕಬೀರ್‌ ಆಶ್ರಮ ರಸ್ತೆ ಆಸ್ತಿ ಸಂಖ್ಯೆ 26 ಮತ್ತು 33 
ಕ್ರಮ | ಖಾತೆದಾರರ ಹೆಸರು | ಅನುಭವದಾರರ ಆಸ್ತಿ ಸಂಖ್ಯೆ ಚಿಕ್ಕುಬಂದಿ ಭೂಸ್ವಾಧೀನಕ್ಕೆಬೇಕಾದ 
ಸಂಖ್ಯೆ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಎ.ಗು. ರೂ.ಪೈ 
1 2 3 4 5 6 7 8 9 10 
1. ವೈಜಯಂತಿಮಾಲ ಕೆ. ಜಿ 26 ಆಸ್ತಿಸಂಖ್ಯೆ ಕನ್ಸ್‌ರ್ವೆನ್ಸಿ ಮತ್ತು ನಗರ | ಖಾಲಿಜಾಗ | ನಗರಮಾಪನ 10x60 ಈ 
2. | ಎಂ. ವಿಠಲ್‌ರಾವ್‌ ೩ 33 (ಸಿಟಿಎಸ್‌ನಂ130) 26 ಮತ್ತು 33ರ ಮಾಪನಸಂಖ್ಯೆ ಸಂಖ್ಯೆ 130 | (600 ಚ.ಅಡಿಗಳು) 
ಉಳಿಕೆ ಜಮೀನು | 120ರಲ್ಲಿರುವ ಹಾಲಿ ರಸ್ತೆ 
ಸಿ. ಕೃಷ್ಣೇಗೌಡ 


ಪಿಆರ್‌. 340 ವಿಶೇಷ, ಜಿಲ್ಲಾಧಿಕಾರಿಗಳು (ಕಂ), ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


